ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ Hu (170) 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


: ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಷೇತ್ರ 
: 16-07-2019 
: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು 


ಉತ್ತರ . 


ಯಾರು: 


'ದಿನಗಳ 
‘| Teachers Induction Programme) ತರಬೇತಿ 


ER ಪ್ರಶ್ನ 

ಸಂ 

ಅ /ನತ್ತೇಚಿಗ ರಾರ ಘೋಷಿಸಿದ ಆಂಗ್ಲ ಠಾಠೆಗಳಲ್ಲಿ "ಹಾಲಿ `ಕಾರ್ಜನಿರ್ವಹಿತ್ತಿರುವ 
ಮಾಧ್ಯಮ ಶಾಲೆಗಳಲ್ಲಿ ಬೋಧಿಸುವ ಶಿಕ್ಷಕರು | ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಆಂಗ್ಲ ಮಾಧ್ಯಮ | 


ತರಗತಿಗಳನ್ನು ನಿರ್ವಹಿಸಲು ಮೇ ಮಾಹೆಯಲ್ಲಿ "15 
EMTIP. (English Medium 


ನೀಡಲಾಗಿದೆ. ಸದರಿ ಶಿಕ್ಷಕರು 2019-20ನೇ ಸಾಲಿಗೆ 
ಘೋಷಿಸಲಾದ ಶಾಲೆಗಳಲ್ಲಿ 1ನೇ . ತರಗತಿ ಆಂಗ್ಲ 
ಮಾಧ್ಯಮ ವಿಭಾಗಗಳಲ್ಲಿ ಬೋಧಿಸುತ್ತಿದ್ದಾರೆ. 


ಈ. 16 ತರಗತಗಾಗ ಆರಕ್ಷ ಮಾಧ್ಯವದಕ್ಲ್‌ ಇಶಾ 


ಅಭ್ಯರ್ಥಿಗಳನ್ನು ನೇಮಕ ಮಾಡಲು ಸಾಧ್ಯವೇ: 


ನುಹಾಗದ್ಧಕ್ಷ ಹಾವ ನದ್ಧಾರ್ಪತ ಸಾವನ್ನು 
ನೇಮಕ ಮಾಡಿಕೊಳ್ಳಲಾಗುವುದು? 


L 


ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ 
ಆಂಗ್ಲ ಮಾಧ್ಯಮ ತರಬೇತಿ ನೀಡಲಾಗುತ್ತಿದೆ. ಈ 
ಉದ್ದೇಶಕ್ಕಾಗಿ 2019-20ನೇ ಸಾಲಿನ ಆಯವ್ಯಯ 
ಘೋಷಣೆಯಂತೆ .ಶ್ರೀ ಆಲೂರು ವೆಂಕಟರಾವ್‌ 
ಇವರ ಹೆಸರಿನಲ್ಲಿ ರಾಜ್ಯದ 4 ವಿಭಾಗಗಳಲ್ಲಿ ಭಾಷಾ 
ಕೌಶಲ್ಯ ತರಬೇತಿ ಕೇಂದ್ರಗಳನ್ನು 
ಪ್ರಾರಂಭಿಸಲಾಗುತ್ತಿದೆ. ಅಲ್ಲದೆ, ಸರ್ಕಾರಿ ಶಿಕ್ಷಕರ 
ತರಬೇತಿ ಸಂಸ್ಥೆ (ಸಿ.ಟಿ.ಇ) ಶಿರಾ (ತುಮಕೂರು 
ಜಿಲ್ಲೆ. ' .ಸಿಂಧನೂರು (ರಾಯಚೂರು ಜಿಲ್ಲಿ/ 
ಮೈಸೂರು ಹಾಗೂ ಧಾರವಾಡ ಇಲ್ಲಿ ಇಂಗ್ಲೀಷ್‌ 
ಮಾಧ್ಯಮದ ಡಿ.ಇಡಿ ಕೋರ್ಸ್‌ ಆರರಿಭಿಸಲು 


ಜಿಪಿ 7 ಪಿಎಂವಿ 2019 


ಅನುಮೋದನೆ ನೀಡಲಾಗಿರುತ್ತದೆ. 


(ಎಸ್‌.ಆರ್‌, ಶ್ರೀನಷೌಸ್‌ 


[ 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


f 


